[ 


ಕರ್ನಾಟಿಕ ವಿಧಾನ ಪರಿಷತ್ತು 
ಮಾನ್ಯ ಸದಸ್ಯರ ಹೆಸರು [ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ 
[ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 249 § § 
ಉತ್ತರಿಸುವ ದಿನಾಂಕ | 23.03.2022 


[ಉತ್ತರಿಸುವ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಬಿವೃದ್ಧಿ ಸಚಿವರು 


ಅನು 


ಉತ್ತರ 


ಇಲಾಖಾ ವ್ಯಾಪ್ತಿಯಲ್ಲಿನ 
ಕಳೆದ ಎರಡು ವರ್ಷಗಳ 


ಯೋಜನಾನುಷ್ಠಾನ 
":ಗಳಾವುವು; (ವಿವರ 
ನೀಡುವುದು) ಈ 


ಅವಧಿಯಲ್ಲಿ ಎಷ್ಟು ಜನ 
ಫಲಾನುಭವಿಗಳಿಗೆ ವಸತಿ 
ಸೌಲಭ್ಯಗಳನ್ನು ಕಲಿಸಿ 
ಕೊಡಲಾಗಿದೆ; 


ಅ [ಬೆಂಗಳೂರು ನಗರ ಪ್ರದೇಶ | ಬೆಂಗಳೂರು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಕೇಂದ್ರ ಪುರಸ್ಕೃತ ಪ್ರಧಾನ 
ವ್ಯಾಪ್ತಿಯಲ್ಲಿ ವಸತಿ | ಮಂತ್ರಿ ಆವಾಸ್‌ ಯೋಜನೆ (ನಗರ) ಯಡಿಯಲ್ಲಿ 2015-16 ರಿಂದ 


ಇಲ್ಲಿಯವರೆಗೆ ಈ ಕೆಳಕಂಡಂತೆ ಒಟ್ಟು 82793 ಮನೆಗಳನ್ನು ನಿರ್ಮಿಸಲು 
ಅನುಮೋದನೆ ದೊರೆತಿದೆ:- 


ಅನುಮೋದನೆ 
ಅನುಷ್ಠಾನ ಸಂಸ್ಥೆ . ಗೊಂಡೆ 
R } | ಮನೆಗಳು 
ಆರ್‌.ಜಿ.ಎಜ್‌.ಸಿ.ಎಲ್‌. My 1818 | 
ಕೆ.ಎಸ್‌.ಡಿ.ಬಿ. 32,745: 
ಬಿ.ಡಿ.ಎ. °° 876 
ಸುಲಾನುಭಬಿಗಳೆ ಲದ. ನ್‌್‌ NE 855 
/ ಆರ್‌.ಜಿಎಚ್‌ ಸಿಎಲ್‌. PSR 
(ಒಂದು ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ) : 
[S ಒಟ್ಟು: 82,793 | 
ಈ ಪೈಕಿ ಕಳೆದ ಎರಡು ವರ್ಷಗಳಲ್ಲಿ ಅಂದರೆ, 2019-20 ಮತ್ತು 2020- 
21ನೇ ಸಾಲಿನಲ್ಲಿ 1,952 ಮನೆಗಳನ್ನು ನಿರ್ಮಿಸಲು ಅನುಮೋದನೆ 
ದೊರೆತಿದೆ:- i 
ಈ. ವಸತಿ ಸೌಲಭ್ಯಗಳನು 
ಸಂ ಯೋಜನೆಗಳು | ಪಡೆದ bid 
1 | ಪಿ.ಎಂ.ಎವೈ. (ನಗರು--ಗೌ. ಘಟಕ 1818 
2 _| ಪಿ.ಎಂ.ಎ.ಬೈ. (ನಗರ) - 81.€. ಘಟಕ HM 34 
EN ಒಟ್ಟು: 1.952 
ಈ ಬಗ್ಗೆ ಯೋಜನಾವಾರು ವಿವರಗಳನ್ನು ಅನುಬಂಧ-1 ರಲ್ಲಿ 


| ಒದಗಿಸಲಾಗಿದೆ. 


— 
ಮಹಾನಗರ ಪ್ರದೇಶದಲ್ಲಿನ 


ವಸತಿ ಯೋಜನೆಗಳಿಗಾಗಿ 
ಕೇಂದ್ರ ಸರ್ಕಾರದವರು 
ನೀಡಿರುವ " ಅನುದಾನದ 
ಆರ್ಥಿಕ ನೆರವು ಪ್ರಮಾಣ 
ಎಷ್ಟು ಮಹಾನಗರ 


ನೀಡುತ್ತಿದ್ದು 


ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) ಯಡಿಯಲ್ಲಿ 201516 ರಂದ 
ಇಲ್ಲಿಯವರೆಗೆ ಕೇಂದ್ರ ಸರ್ಕಾರವು ರೂ. 728.55 ಕೋಟಿಗಳನ್ನು ಬಿಡುಗಡೆ 
ಮಾಡಿದೆ. 


ಕೇ೦ದ್ರ ಸರ್ಕಾರವು ಪಿ.ಎಂ.ಎವೈ. (ನಗರ) ಯೋಜನೆ - 8€. ಘಟಕದಡಿ 
ಪ್ರತಿ ಫಲಾನುಭವಿಗೆ ರೂ. 150 ಲಕ್ಷ ಮೊತದ ಸಹಾಯದನವನ್ನು | 
ನಿವೇಶನ _ ಹೊಂದಿರುವ _ -. ಫಲಾನುಭವಿಗಳು ) ಸ್ವತಃ] 


Page 1of3 


ವಸತಿಹೀನರಿಗೂ ವಸತಿ 


ಮನೆಯನ್ನು ನಿರ್ಮಿಸಿಕೊಳ್ಳಲು ಆಸಕ್ತರಾಗಿದ್ದಲ್ಲಿ ಅಂತಹ 


ನಿರ್ನಿಸಿರುತ್ತಿರುವ ಸತಿ 
1ಸಮುಚ್ಚೆಯಗಳ ನಿರ್ಮಾಣ 
ಕಾರ್ಯದಲ್ಲಿನ 
ಪ್ರಗತಿಯೇಮ; 
ನೀಡುವುದು) 


(ವಿವರ 


ಸೌಲಭ್ಯ ಒದಗಿಸಿಕೊಡಲು | ಫಲಾನುಭವಿಗಳಿಗೆ ಅನುಮೋದನೆ ನೀಡುವುದು. ಈ ಯೋಜನೆಗೆ ಕೇಂದ್ರ 
ಸರ್ಕಾರ ಮುಂದಿರುವ | ಸರ್ಕಾರವು ಯಾವುದೇ ಭೌತಿಕ ಗುರಿಯ ಗರಿಷ್ಟ ಮಿತಿಯನ್ನು 
ಪ್ರಸ್ತಾವನೆಗಳಾವುವು: ನಿಗದಿಪಡಿಸಿರುವುದಿಲ್ಲ. 
ಅಂತೆಯೇ, ಸದರಿ ಯೋಜನೆಯ ೩. ಘಟಕದಡಿ ನಿವೇಶನರಹಿತ 
ಕುಟುಂಬಗಳಿಗೆ ಸರ್ಕಾರದ ಜಮೀನನ್ನು ಗುರುತಿಸಿ, ಅನುಷ್ಠಾನ ಸಂಸ್ಥೆಗಳು 
ಬಹುಮಹಡಿ ಮಾದರಿಯಲ್ಲಿ ಮನೆಗಳನ್ನು ನಿರ್ನಿಸಿ, ಹಂಚಿಕೆ ಮಾಡಲು 
ಕ್ರಮ ವಹಿಸುತ್ತಿವೆ. 
ಪ್ರಸ್ತುತ ಬಡವರಿಗಾಗಿ | ಕೇಂದ್ರ ಪುರಸ್ಕೃತ ಪಿ.ಎ೦.ಎ.ವೈ. (ನಗರ) ಹಾಗೂ ರಾಜ್ಯ ಸರ್ಕಾರದ ವಸತಿ 


ಯೋಜನೆಗಳಾದ ವಾಜಪೇಯಿ ವಸತಿ ಯೋಜನೆ, ಡಾ: ಬಿ.ಆರ್‌. 
ಅಂಬೇಡ್ಕರ್‌ ವಸತಿ ಯೋಜನೆ, ದೇವರಾಜ ಅರಸು ವಸತಿ ಯೋಜನೆ, ಪೌರ 
ಕಾರ್ಮಿಕ ಗೃಹ ಭಾಗ್ಯ ಯೋಜನೆ, ಒಂಟಿ ಮನೆ ಯೋಜನೆಗಳೊಂದಿಗೆ 
ಸಮನ್ವಯಗೊಳಿಸಿ; ಅನುಷ್ಠಾನಗೊಳಿಸಲಾಗುತ್ತಿದೆ. 


ಬೆಂಗಳೂರು ಮಹಾನಗರದಲ್ಲಿ 2015-16 ರಿಂದ ಈವರೆಗೆ ರಾಜೀವ್‌ ಗಾಂದಿ 
ವಸತಿ ನಿಗಮ ವಿಯಮಿತ, ಕರ್ನಾಟಕ ಕೊಳಗೇರಿ ಅಭಿವೃದ್ದಿ ಮಂಡಳಿ 
ಮತ್ತು ಬೆಂಗಳೂರು ಅಬಿವೃದ್ದಿ ಪ್ರಾಧಿಕಾರದ (ಬಿ.ಡಿ.ಎ) ವತಿಯಿಂದ 


| ಸದರಿ ಯೋಜನೆಯ ಎ.ಎಚ್‌.ಪಿ. ಘಟಿಕದಡಿಯಲ್ಲಿ ಒಟ್ಟು 35,439 


ಮನೆಗಳನ್ನು ನಿರ್ಮಿಸಲು ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ 
ಅನುಮೋದನೆ ನೀಡಲಾಗಿದೆ. ಇದಲ್ಲದೆ, ಸದರಿ ಯೋಜನೆಯ ಬಿ.ಎಲ್‌.ಸಿ. 
ಘಟಕದಡಿ 855 ಮನೆಗಳನ್ನು ನಿರ್ಮಿಸಲು ಕೇಂದ್ರ ಸರ್ಕಾರದಿಂದ 
ಅನುಮೋದನೆ ನೀಡಲಾಗಿದೆ. 


ಪಿ.ಎ೦.ಎ.ವೈ. (ನಗರ) ಹಾಗೂ ರಾಜ್ಯ ಸರ್ಕಾರದ ವಸತಿ ಯೋಜನೆಗಳಾದ 
ವಾಜಪೇಯಿ ನಗರ ವಸತಿ ಯೋಜನೆ, ಡಾ: ಬಿ.ಆರ್‌. ಅಂಬೇಡ್ಕರ್‌ ವಸತಿ 
ಯೋಜನೆಯೊಂದಿಗೆ ಸಮನ್ಸಯಗೊಳಿಸಿ, ಬೆಂಗಳೂರು ನಗರ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ (ಬಿ.ಬಿ.ಎಂ.ಪಿ. ಒಳಗೊಂಡಂತೆ] ಒಂದು ಲಕ್ಷ ಮನೆಗಳನ್ನು 
ನಿರ್ಮಿಸಲು “ಮುಖ್ಯ ಮಂತಿಯವರ ಒಂದು ಲಕ್ಷ ಬಹುಮಹಡಿ 
ಬೆಂಗಳೂರು ವಸತಿ ಯೋಜನೆ" ಎಂಬ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಪೈಕಿ ಬೆಂಗಳೂರು ಮಹಾನಗರ 
ವ್ಯಾಪ್ತಿಯಲ್ಲಿ ಮೊದಲನೇ ಹಂತದಲ್ಲಿ 46.499 ಬಹುಮಹಡಿ ಮನೆಗಳನ್ನು 
ನಿರ್ಮಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 


ವಿವರವು ಈ ಕೆಳಕ೦ಡಂತಿದೆ:- 
ದ PE ಸ E: 
ಅನು E ಪ್ರಾರಂಭ 
ಅನುಷ್ಠಾನ | ಮೋದನ | ಸೌರ್ಣ್‌ | ಯಲ್ಲಿ | ವ್ರಾಗ 
ಘಟಕ ಗೊಲಡೆ ರುವ 
ಸಂಸ್ಥೆ ಗೊಲಡೆ ಮನೆಗಳು ಮನೆ ಬೆಳಕಾದ 
ಮನೆಗಳು ಗೆಫ್ರ ಮನೆಗಳು 
_ 
¥ ಆರ್‌ ಜಿಐಚ್‌. 
ಎ.ಹೆಚ್‌.ಪಿ. ೨ ಏಲ್‌. 1.818 102 1,355 361 
[_ಎಹೆಜ್‌ಪಿ. | ಕೆಎಸ್‌ಡಿಬಿ. 32,745 7504 | 5966 19,275 
ಎಹೆಚ್‌.ಪಿ. ಬಿಡಿ.ಎ. 876 364 128| 364 
ಒಟ್ಟು: 839i. 797| 7449} 20020 
[ಎ.ಹೆಚ್‌.ಪಿ.] ಸೋಕ 4 


ಬ 


ಫಲಾನುಭವಿ 
ಗಳಿಂದ ಸೈತಃ 
ನಿರ್ಮಾಣ 


ಬಿ.ಎಲ್‌.ಸಿ. 8೨೨ 51 67 


ಒಂದು ಲಕ್ಷ 
ಬಹುಮಹಡಿ 
ಬೆಂಗಳೂರು 

ವಸತಿ 
ಯೋಜನೆ 
ಒಟ್ಟಾರೆ: 


ಆರ್‌.ಜಿ.ಎಜ್‌. 
“ಸಿ.ಎಲ್‌. 3515 


46,499 42,984 


82,793 8021 | 50,500 | 24272] 


ಈ ಬಗ್ಗೆ ಯೋಜನಾವಾರು ಅನುಬಂಧ-2 ರಲ್ಲಿ 


| ಒದಗಿಸಲಾಗಿದೆ. 


ವಿವರಗಳನ್ನು 


1 


ಲಕ್ಷ ಮನೆಗಳ ವಿತರಣೆಗಾಗಿ 
ಬಂದ ಅರ್ಜಿಗಳು ಮತ್ತು 
ಅರ್ಹರಿಗೆ ಯೋಜನಾ 
ಸೌಲಭ್ಯ ನೀಡಿಕೆಯ 
ಪ್ರಮಾಣ ಕುರಿತ 
ವಿವರಗಳೇನು? 


"ಒಂದು "ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ" ಯಡಿ 
ಆನ್‌ಲೈನ್‌ ಮುಖಾಂತರ ಅರ್ಜಿಗಳನ್ನು ಸ್ಮೀಕರಿಸುವ ಪ್ರಕ್ರಿಯೆಯನ್ನು 
ದಿನಾಂಕ: 23.08.2021 ರಿಂದ ಪ್ರಾರಂಭಿಸಲಾಗಿದ್ದು, ದಿನಾಂಕ: 
16.03.2022ರ ಅಂತ್ಯಕ್ಕೆ ಆನ್‌ಲೈನ್‌ ಮುಖಾ೦ತರ 40,092 ಅರ್ಜಿಗಳನ್ನು 
ಸ್ವೀಕರಿಸಲಾಗಿದೆ. 


40,092 ಅರ್ಜಿದಾರರಲ್ಲಿ 6227 ಅರ್ಹ ಫಲಾನುಭವಿಗಳು ನಿಗದಿತ 
ಆರಂಭಿಕ ಠೇವಣಿಯಾಗಿ ತಲಾ ರೂ. 100 ಲಕ್ಷವನ್ನು ಪಾವತಿಸಿದ್ದು, ಈ 
ಪೈಕಿ 4127 ಅರ್ಹ ಫಲಾನುಭವಿಗಳು ಅವರು 'ಇಚ್ಲಿಸಿದ ಫಾಟ್‌ / 
ಮನೆಗಳನ್ನು ಆನ್‌ಲೈನ್‌ ಮುಖಾಂತರ ಆಯ್ಕೆ ಮಾಡಿಕೊಂಡು, ತಾತ್ಕಾಲಿಕ 
ಹಂಚಿಕೆ ಪತ್ರವನ್ನು ಆನ್‌ಲೈನ್‌ ಮುಖಾಂತರವೇ ಪಡೆದುಕೊಂಡಿರುತ್ತಾರೆ. 


ಉಳಿದ ಅರ್ಹ ಫಲಾನುಭವಿಗಳು ಆರಂಭಿಕ ಠೇವಣಿಯಾಗಿ ರೂ. 100 
ಲಕ್ಷವನ್ನು ಪಾವತಿಸಿ, ತಾವು ಇಚ್ಚಿಸಿದ ಫ್ಲಾಟ್‌ / ಮನೆಗಳನ್ನು ಆನ್‌ಲೈನ್‌ 
ಮುಖಾಂತರ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಆರಂಬಿಕ ಠೇವಣಿಯಾಗಿ 
ರೂ. 1.00 ಲಕ್ಷವನ್ನು ಪಾವತಿಸಿರುವ ಅರ್ಹ ಫಲಾನುಭವಿಗಳು ಅವರು 
ಇಚ್ಛಿಸಿದ ಫ್ಲಾಟ್‌ / ಮನೆಗಳನ್ನು. ಅವರೇ ಆನ್‌ಲೈನ್‌ ಮುಖಾಂತರ ಆಯ್ಕೆ 
ಮಾಡಿಕೊಳ್ಳಲು ಹಾಗೂ ಅವರು ತಾತ್ಕಾಲಿಕ . ಹಂಚಿಕೆ ಪತ್ರವನ್ನು 
ಆನ್‌ಲೈನ್‌ ಮುಖಾಂತರ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. 


(ಸ೦ಖ್ಯೆ: ವಇ 89 ಹೆಚ್‌ಎಫ್‌ಎ 2022] 


TTL 


(ವಿ. ಸೋಮಣ್ಣ): 
ವಸತಿ ಮತು, ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು. 


Page 3 of 3 


fo 


\ 
{S.No [Annexe ID 


Annexure-1 


LAQ 2449 
Details of projects approved under BLC during 2019-20 and 2020-21 


Year City Name 
+ 


7298031620150) 


27C298031 62018795 


3729803162099 30 


47C29803162020928 


2039-20 


Details 


178298031 62002597 


217829803 62002815 


| 3 782980316202818 


{ } 


Name of the ULB / City 
BBMPKempanahalli & 
Singanayakanahalli 
{BDA Urnit} 


1202021 _ [) o 168 
.  JBBMPMarenahafli | dl od 

2020-21 . [Bangatore RCH} 316931 - 0} 480} 
nas] 0 1355) 361 


BEMP Gunjor, 
Bangstose 


Vader 
Progress 


Complet 
ಎರೆ 


Approve Project 
dDus HA Cost 


SS § 


[NE 


pa 


Annexure 2 
1A0 2449 
. PMAY (1) . ; 
Details of projects approved under BLC during 2015-16 to till date 


District Taluk Scheme SerlesYear Approved (Complete [Under progress (Unstaned 
Non- 
BBMP Yatahanka |Convergence{PMA 
Bangalore Urban Zone Y-U) 2019-20 
Non- Na 
BBMP Yatahania [ConvergencelPMA 
- Bangalore Urban {Zone Y-U). 2013-19 
Non- 
BBMP Yulahanka [Convergence(PMA 
\Bangatore Urban jZone ¥Y-1} k 2020-21 
Non- 
BBMP Yalzhanka [Convergence{PMA 
Bangalore Urban [Zone Y-U) 2019-20 
Non 
BUMP Yatahansa “ [Convergence(PMA - 
\Rangalore Urban {Zone _ YY) 2018-19 27 oa) 0 27 


BBM? Yalahanka 4 
Bangalore Urban {Zone 


BBMP Yalahanka 
fangatore Urban {Zone 
ತಗಿ 


{BBMP Yalahanka Convergence(PMA 
angalore Urban jZone Y-()) 


Non- 
BBMP Yalahanka {Convergence(PMA 


Hi 


ಈ 


{Bangalove Urban jZone ¥-4} 2021-22 : 372 0 « 0 372 
‘ - Non- 

H § ' Convergence[PMA ' 

[BMP BBMP y-0) 2018-19 1 3 3 6 
L Grand Total 855 53 67 - 737 


pe 


\ 
Annexure 2 
LAQ 2449 
_ PMAY (U) 
Details of projects approved under AHP during 2015-16 to till date 
| 7 Total { 
f i Approved Complete [Under | 
SL. No. |Year Name of the ULB / City IA DUs Venticle jd Progress iUnstaned 
—— TT TT 
BBMPKempanahaili & 
Singanayakanahalli {BOA 
1/2019-20 {Limit RGHCL 330AHP 102 35 193, 
_212020-21 88MP Gunjur, Bangalore |RGHcL 1008)AHP [ 840 168 
ತುಂ21 B8MPMoarenahalli, Bangalore {RGHCL 480AHP 0; «80 01 
\ RGHCL Total 1818 102 1355 361 
i 42015-16 {B8MP Gandhinagar KSDB | __ 933lAHp 614 81 238 
: BBMP Bengaluru-8TM & 
; 51/2015-16 {Chickpet KSDB 1008|AHP 993| 6 3 
i FO EMP Rajajinagar & —- | 
. 6/2015-16 |Mahalaxmipuram KSD8 293iAHP ‘860 33 0; 
i 72015-16 BBMP T.Dasarahalli KSDB AHP 38) 7] ol 
81201516 [BBMP Yeshwanthpur Ksos | geolaP 476 
| BBIMP Yalahanka & 
L 39/2015-16 jMaiteshwram _ KSDB 759)AHP 499 [ 260 
! (8BMP Basavanagudi & ' 
| 10/2016-17 {Bengaluru south KSDB 1699/AHP 206 397 1096 
ji 2016-17 IBBMP Padmanabhanagar BISAHP 295 440) 160 
| 12|2017-18 BBMP Byatarayanapura KSDB 3461AHP 158 102 86 
13|2017-18 {8BMP {Chikkapete) K508 500IAHP 133 52 315 
14[2017-18 {BBMP {Govindarajanagarai _ |KSDB 1845|AHP | 593! 937 315 
BBMP {Vijaya | } 
1512017-18 |&Govindrajanagara} KSDB 1607|AHP | 250 563 804 
{BBMIP {Chamarajapet & 
16|2017-18 {Chikkopete) KS08 931AHP 206 304 421 
17/2017-18 |BBMP Rajarajeshwari Nagar [KSD8 {Sasa | 0 sss] 0 
18[2017-18 |BBMP Sarvagannagar 389 
\ 19)2017-18 jBBMP (Shantinagara) 10 
20/2017-18 jBBMP (Shivajinagara) 500 
21/2017-18 {8BMP (Vijayanagar) 621 
2212017-18 {BBMP (Yalahanka} 0! 
|. 2342017-18 {BBMP {KR Puram) [e) 
i } BBMP{Chikkapete, 
H 2412017-18 iChamarajpete- BBMP} KSDB — 11SS|AHP 65 62 1028! 
I 25|2018-19 |BBMIP (Shantinagara) KS0B | 3361AHP [¢ 0; 336| 
| 19 [BBP Bettadasanapura 240AHP od  —g ಗ 
| 2742018-19 iBBMP Bommanahalli 1200AHP 0 1200 
2812018-19 BBMP CV Raman Nagar 1430|AHp 9 1330 
[ EE BBMP Basavanagudi KS0B — SO0JAHP 0 0 500/ 


[3002135 [BMP (Gandhinagara} | T 2 ET NE] 29] 
! 31202822 jS8MP iputakeshinagarat iXS08 4 00 AHO 1 0S oi 100} 
{32202122 |BBMP Chamarajanete [isos T——~O00AHP | [ 0 1000 
i 33202122 8BMP Dasarahatli |KSD8 I j 
{34/2021-22 |8BMP Hebbal _IKSDB 
35/2021-22 [BBM Joyanagats -Ix508 } 
36202122 |BEMP KR Puram (508 2 
p 37|2021-22 {BBMP Mahadevapura IKSDB ] 
38[2021-22 [B8MP Mahalakshmi Layout _|KSD8 1500[AHP l 0_ 0} ೬5ರ 
39/2021-22 |88MP Padmanabhanagara  {KSDB j $00] AHP | 0; [tl 500 
NE ಮಾ ಮ § ಮ + A 
501 2021-22 SBN Rajarajeshvvarinagara KSDB 1000 AHP il 5 0; 1000) 
Kz 4312021-22 jBBMP Sarvagannagar &62/AHP | 566 (ಸ 0 
2021-22 |BBMP BTM Layout Ix508 \ S16)AHP | 0 516} 
{23[2021-22 . [BBMP Byatarayanapura {KSB Me ola 3 0} 0 300)" 
“2021-22 {BBMP Govindarajanagara __ KSB SUOAHP c} 0} 500/ 
451202122 (BBMP Yalahanka _IMSo8 | 793lAnP } 0) 793; [) 
| } Wl ikspBTotai | 32745 [Soa S966) 19275] 
4612017:18 |BBMP {Gunjur} BDA } 3641 AHP f, 364; [Yl 0} 
47)2017-18_ {BBMP {Kaniminike} [BDA | 0128 394) 
_ | BDA Total [EE | 364 128} 384 
[Grand Total oT 7845: 20020, 


Aah 


ಗಾಂಧಿ ವಸತಿ ನಿಗಮ ನಿಯಮಿತ 


ರಾಜೀವ್‌ 
"1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ"ಯ 
ಹಂತ-1: 46,499 (ಜಿ*3 ಇಂದ ಎಸ್‌+೬14) ಬಹುಮಹಡಿ ಮನೆಗಳು, ; 
ಕ್ರ | ವಿಧಾನ ಸಭಾ | 
ಸಂ ಕ್ಷೇತ್ರ 
1 2 
1 |ಕ.ಆರ್‌. ಪುರಂ ಸನಂ.104/ 02-00 ಜಿ43 192 0 192 |ಪಗತಿಯಿಲ್ರಿದೆ 
ಕೆ.ಆರ್‌.ಹುರಂ 
f ky 
R ಕ್ಯಾಲಸಪಹಳ್ಳಿ 
2 (ಕೆ.ಆರ್‌. ಪುರಂ ಸ.ನಂ.15 03-02 ಜಿ೬3 332 0 332 ಪ್ರಗತಿಯಲ್ಲಿದೆ 
ಕೆ.ಆರ್‌.ಪುರಂ 
| 
3 4199 ಪ್ರಗತಿಯಲ್ಲಿದೆ. 
4 04-20 ಏಸ್‌+14 507 [ಪ್ರಗತಿಯಲ್ಲಿದೆ 
5 237 |ಪಗತಿಯಲ್ಲಿದೆ 
OS SSS 
6 253 |ಪ್ರಗತಿಯಲ್ಲಿದೆ 
A ಕಾಮನಹಳ್ಳಿ i 
7 ।ಅಸೇಕಲ್‌ ಬ ಳು 03-00 ಎಸ್‌+13 530 0 530 [ಪ್ರಗತಿಯಲ್ಲಿದೆ 
EE ಸಣ, ಸೌ 
ಅನೇಕಲ್‌ 
ಗೂಳಿಮಂಗಲ | 
ಮ NE ಎಸ್‌4ಸಟ x | 
8 [ಅನೇಕಲ್‌ ಸ.ನಂ.67 03-28 IE 344 148 492 [ಪ್ರಗತಿಯಲ್ಲಿದೆ 
ಆನೇಕಲ್‌ Ry 
ದೊಡ್ಡನಾಗಮಂಗಲ i 
9 ಬೆಂಗಳೂರು ದಕ್ಷಿಣ ಸನಂ. 06-17 ಜಃ 443 0 483 ಪಗತಿಯಲ್ಲಿದೆ | 
ಬೆಂಗಳೂರು ದಕ್ಷಿಣ | 
ದೇವಗೆರೆ 
10 [ಯಶವಂತಪುರ [ಸನಂ 0-1 |.ಎಸ್‌+ಟ 614 0 614 ಪ್ರಗತಿಯಲ್ಲಿದೆ. 
ಗೇರಿ ; 


4X ಈ pe po ( ; [es ' 
ne 3 ೫ 4 3 
CO ES [NE 
Ss 
6 |% ಆ SR p § 
We [a ಸೆ ಲ ಜಃ 
ಹ: 
Re] 
A EN PE | ] 
L. > 
% 5 ಎ bs ಈ 
"Ble pa 2 1 _ 
} ೫ | 3 
1 4. 


pe 
Ness) 


$ 
j 
| 
[ 
T 
| 
i 
ಎಸ್‌.ಧಂಗಿೀ 


4 § 


ಾದನಿರಿತೇವೇ 
ETL 


=. 


7h 


ಗಹಿ 


[se 


5 


ps ಮ ವ rp 


[ 


JS | RN dk - 
¥ 
NH " 


|e Re 


[Ne ಆ 
A ¥ < 
Fy ¥ Ka I 
ಹ [ec 
i 3 py mf 
[¥ SS Ns [oo 

| 


ಜಡ್‌ 


&s | 


po 

ದಿನ 
HN 
[9 


ಸ 


RS 
§ 
[ 
ps 


ಧಾ 
ಕ್ಲೆಂತ್ರ 
} A 
ಯನಿನಂತಪುರ 


